ಕೋವಿಡ್‌-1೨ ಸೋಂಕನ್ನು ಉಂಟುಮಾಡುವ 
ಸಾರ್‌-ಕೋವಿ-2 ವೈರಾಣುವು ಹೊಚ್ಚ 
ಹೊಸದಾದ ವೈರಾಣುವಾಗಿರುವುದರಿಂದ ಈ 
ವೈರಾಣುವಿನ ವಿರುದ್ಧ ನಮ್ಮಲ್ಲ ಯಾರೊಬ್ಬರಿಗೂ 
ವಿಶಿಷ್ಟವಾದ ರೋಗ ನಿರೋಧಕ ಶಕ್ತಿ ಇಲ್ಲ. ಒಂದು 
ಹೊಸ ವೈರಾಣುವು ಸಮುದಾಯವನ್ನು 
ಪ್ರವೇಶಿಸಿದಾಗ, ಅದರಿಂದ ಸೋಂಕಿಗೆ 
ಒಳಗಾಗುವ ಸಾಧ್ಯತೆಯು ಪ್ರತಿಯೊಬ್ಬರಿಗೂ 
ಸಮಾನವಾಗಿರುತ್ತದೆ. ಯಾವಾಗ ಆ ಸೋಂಕನ್ನು 
ನಿಯಂತ್ರಿಸುವ ಕ್ರಮಗಳು ಇರುವುದಿಲ್ಲಪೋ ಆಗ 
ಕಡಿಮೆ ಸಮಯದಲ್ಲ ಒಂದು ದೊಡ್ಡ ಜನಸಮೂಹ 
ಸೋಂಕಿಗೆ ಒಳಗಾಗಬಹುದು. ಈ ವೈರಾಣುವಿನಿಂದ 
ಸೋಂಕಿಗೆ ಒಕಳಗಾಗುವವರ ಸಂಖ್ಯೇಯು 
ವಿಪರೀತವಾಗಿ ಹೆಚ್ಚಾಗತೊಡಗಿದರೆ, ಆಗ ಆ 
ಕಾಲಾವಧಿಯಲ್ಲ ಗಂಭೀರವಾದ ಅನಾರೋಗ್ಯದಿಂದ 
ಬಳಲುವ ರೋಗಿಗಳ ಸಂಖ್ಯೇಯು, ಅವರ ಚಿಕಿತ್ಸೆಗೆ 
ಅವಶ್ಯಕವಾದ ಆಸ್ಪತ್ರೆಗಳ ಸಾಮರ್ಥ್ಯವನ್ನು ಮೀರಿ 
ಹೋಗುತ್ತದೆ. ಇದು ಅನೇಕ ಸಾವುಗಳಗೆ 
ಕಾರಣವಾಗಬಹುದು. ಇದನ್ನು ವುಹಾನ್‌ (ಚೈನಾ). 
ಲೊಂಬಾರ್ಡಿ (ಇಟಲ) ಹಾಗೂ ಇಂದೋರ್‌ 
(ಮಧ್ಯಪ್ರದೇಶ, ಭಾರತ) ಗಕಲ್ಲ ನಾವು 


ನೋಡಿದ್ದೇವೆ. ಆಸ್ಪತ್ರೆಯಲ್ಲ ಚಿಕಿತ್ಸೆ ಪಡೆಯಬೇಕಾದ 
ರೋಗಿಗಳ ಸಂಖ್ಯೇಯು ಆಸ್ಪತ್ರೆಗಳಲ್ಲ ಲಭ್ಯವಿರುವ 
ಹಾಸಿಗೆಗಳು, ವೆಂಟಲೇಟರ್‌ಗಳು (ಕೃತಕ 
ಉಸಿರಾಟದ ಯಂತ್ರಗಳು) ಹಾಗೂ ವೈದ್ಯರ 
ಸಂಖ್ಯೆಯನ್ನು ಮೀರಿದಾಗ, ಬದುಕಿಸಬಹುದಾಗಿದ್ದ 
ಎಷ್ಟೊಂದು ಜೀವಗಳು ದುರದೃಷ್ಟದಿಂದ 
ನಷ್ಟವಾದವು. ಇದರ ಅರ್ಥ ಏನೆಂದರೆ ಆ 
ವೈರಾಣುವು ಅಷ್ಟೊಂದು ಉದ್ರವಾಗಿರದಿದ್ದರೂ 
(ಅಥವಾ ಮಾರಕವಾಗಿರದಿದ್ದರೂ). ಅದು ಹರಡುವ 
ವೇಗವನ್ನು ನಿಯಂತ್ರಿಸದಿದ್ದರೆ ಆಗ ಅದು 
ಅನಾಹುತವನ್ನು ಉಂಟುಮಾಡಬಹುದು. 


ಸೋಂಕಗೆ ಒಳಗಾಗುವ ಸಾಧ್ಯತೆಯುರುವ ಒಂದು 
ಜನಸಮೂಹವು, ಪ್ರತಿಬಂಧಕಾತ್ಕಕ ಕ್ರಮಗಳನ್ನು 
ಹೊಂದಿಲ್ಲದಿದ್ದಾಗ ಒಂದು ವೈರಾಣುವು ಹರಡುವ 
ಆರಂಭಕ ವೇಗವು ಎಷ್ಟಿರುತ್ತದೆ ಎಂಬುದನ್ನು 
ನಿರ್ಧರಿಸಲು ಸಾಂಕ್ರಾಮಿಕ ರೋಗತಣ್ಞರು, RO - 
ಆರ್‌&ಿ (ಆರ್‌ ನಾಟ್‌ ಎಂದು ಉಚ್ಛರಿಸುವ) 
ಎಂದು ಸೂಚಿಸಲ್ಪಟ್ಟ. ಬೇಸಿಕ್‌ ರೀಪ್ರೊಡಕ್ಷನ್‌ 
ನಂಬರ್‌ (ಮೂಲ ಪುನರುತ್ಪಾದನಾ ಸಂಖ್ಯೆ) ಎಂಬ 
'ನಿಯತಾಂಕ'ವನ್ನು ಬಳಸುತ್ತಾರೆ. ಒಬ್ಬ ಸೋಂಕಿತ 


ಐ ಪಂಡ್‌... ರೀಡಿಸವರಿಂಗ್‌ ಸ್ಫೂಲ್‌ ಸೈನ್‌ ! ಜನವರಿ 2021 | 107 


ವ್ಯಕ್ತಿಯಿಂದ ಸರಾಸರಿ ಎಷ್ಟು ಜನರು 
ಸೋಂಕಿಗೆ ಒಳಗಾಗುತ್ತಾರೆ ಎನ್ನುವುದನ್ನು 
ಈ ಸಂಖ್ಯೆ ಗೊತ್ತು ಮಾಡುತ್ತದೆ. ಸಾರ್ಡ್‌- 
ಕೋವಿ-2ರ ಆರ್‌&ಿ ಅನ್ನು ಸುಮಾರು 2.5 
ರಿಂದ 3 ಎಂದು ಅಂದಾಜಸಲಾಗಿದೆ. ಇದರ 
ಅರ್ಥವೆಂದರೆ, ಒಬ್ಬ ಸೋಂಕಿತ ವ್ಯಕ್ತಿಯು, 
ಸೋಂಕಗೆ ಒಳಗಾಗುವ ಸಾಧ್ಯತೆಯುರುವ 
ಸಮುದಾಯದಲ್ಲ ಸರಾಸರಿ ಮೂರು ಜನರಿಗೆ 
ವೈರಾಣುವನ್ನು ಹರಡುತ್ತಾನೆ. ಈ ವೈರಾಣುವು 
ಬಹುತೇಕ ಜನಗಳಲ್ಲ ಗಂಭೀರವಾದ 
ಅನಾರೋಗ್ಯವನ್ನು ಉಂಟುಮಾಡದಿದ್ದರೂ 
ಸಹ, ಇದು ಅತ್ಯಂತ ಬೇಗ ಹರಡುವ 
ಅಂಟುರೋಗ. 


ಆರ್‌ಓ ದ ಮೌಲ್ಯವನ್ನು ಮೂರು ಅಂಶಗಳು 

ನಿರ್ಧರಿಸುತ್ತವೆ: 

* ವೈರಾಣುವಿನ ಸಾಂಕ್ರಾಮಿಕತೆ (ಅಥವಾ 
ಒಬ್ಬ ಆರೋಗ್ಯಕರ ವ್ಯಕ್ತಿಯನ್ನು 
ಸೋಂಕಗೊಳಪಡಿಸುವ ವೈರಾಣುವಿನ 
ಸಾಮರ್ಥ್ಯ). 

p ವೈರಾಣುವಿನ ಸಾಂಕ್ರಾಮಿಕತೆಯ ಅವಧಿ 
(ಅಥವಾ ಎಷ್ಟು ಕಾಲದವರೆಗೆ ವೈರಾಣುವು 
ಸೋಂಕು ಉಂಟು ಮಾಡಲು ಸಾಧ್ಯ) 
ಮತ್ತು 

* ಒ೦ದು ನಿಗದಿತ ಕಾಲಾವಧಿಯಲ್ಲ 
ವೈರಾಣುವಿನ ಸಂಪರ್ಕದಲ್ಲದ್ದು 
ಸೋಂಕಗೊಳಪಡದೆ ಇರುವ ಜನಗಳ 
ಸಂಖ್ಯೆ. 


ಮೊದಲ ಎರಡು ಅಂಶಗಳು ವೈರಾಣುವಿನ 
ಮೇಲೆ ಅವಲಂಜತವಾದದ್ದು. ಆದ್ದರಿಂದ 
ಅವುಗಳು ಮಾರ್ಪಡಿಸಲಾಗದಂಥವುಗಳು. 
ಖೇರೆ ಮಾತುಗಳಲ್ಲ ಹೇಕಬೇಕೆಂದರೆ, ಈ 
ವೈರಾಣುವಿನ ವಿರುದ್ಧ ಔಷಧಿಯನ್ನಾಗಲೀ. 
ಲಸಿಕೆಯನ್ನಾ ಗಲೀ ಕಂಡು ಹಿಡಿಯುವ ತನಕ 
ಈ ಅಂಶಗಳ ಮೇಲೆ ನಾವು 
ನಿಯಂತ್ರಣವನ್ನು ಸಾಧಿಸಲು ಆಗುವುದಿಲ್ಲ. 
ಆದರೆ ಮೂರನೇ ಅಂಶವು ನಮ್ಮ ಮೇಲೆ 
ಅವಲಂಜತವಾಗಿರುವಂಥದ್ದು. ಹಾಗಾಗಿ 
ನಾವು ಅದನ್ನು ನಿಯಂತ್ರಿಸಬಹುದಾಗಿದೆ. 
ಒಂದು ನಿಗದಿತ ಕಾಲಾವಧಿಯಲ್ಲ ಒಬ್ಬ 
ಸೋಂಕಿತ ವ್ಯಕ್ತಿಯ ಸಂಪರ್ಕದಲ್ಪರುವ., 
ಸೋಂಕಗೆ ಒಳಗಾಗುವ ಸಾಧ್ಯತೆಯುರುವ 
ವ್ಯಕ್ತಿಗಳ ಸಂಖ್ಯೇಯನ್ನು ಕಡಿಮೆ 
ಮಾಡುವುದರಿಂದ ವೈರಾಣುವು ಅಪಾಯಕಾರಿ 
ವೇಗದಲ್ತ ಹರಡುವುದನ್ನು ತಡೆಯಲು 
ಸಹಾಯಕವಾಗಬಹುದು. 


'ಸರಪಳಯನ್ನು ತುಂಡರಿಸುವುದು' ಹಾಗೂ 
'ಏರುತ್ತಿರುವ ಪರಿಮಾಣ ರೇಖೆಯನ್ನು 
ಸಮತಟ್ಟ್ಲಾಗಿಸುವುದು' ಎಂಬ ಪದಗಳು ಏನನ್ನು 
ಸೂಚಿಸುತ್ತವೆ? 

ಯಾವುದೇ ಹೊಸದಾದ ವೈರಾಣು 
ಸೋಂಕನ್ನು ನಿಯಂತ್ರಿಸದೆ ಬಟ್ಟರೆ ಆಗ 


ಸಮುದಾಯದಲ್ಲ ಅದು ವಿಪರೀತ 
ಪ್ರಮಾಣದಲ್ಲ ಹರಡುತ್ತದೆ. ಏಕೆಂದರೆ ಆ 
ವೈರಾಣುವಿನ ವಿರುದ್ಧ ಯಾರೊಬ್ಬರಿಗೂ 
ರೋಗನಿರೋಧಕ ಶಕ್ತಿ ಇರುವುದಿಲ್ಲ. ಆದರೆ 
ಇದಾದ ಕೆಲವು ತಿಂಗಳುಗಕ ಒಂದು 
"ಗಣನೀಯ ಪ್ರಮಾಣ'ದ ಜನಸಮುದಾಯವು 
ಸೋಂಕಿಗೊಳಪಟ್ಟರುತ್ತದೆ. ಈ ಹಂತದಲ್ಲ. 
ವೈರಾಣುವಿನ ವಿರುದ್ಧ ಇಲ್ಪ್ಲಯವರೆಗೂ 
ತಗುಲದ್ದ ಸೋಂಕಿನಿಂದಾಗಿ ರೋಗ 
ನಿರೋಧಕ ಶಕ್ತಿಯು ಬೆಳೆಯದೇ ಇರುವ 
ವ್ಯಕ್ತಿಗಳು ಕೆಲವೇ ಕೆಲವರಿರುತ್ತಾರೆ 
(ಸೋಂಕಿಗೆ ಒಳಗಾಗಬಹುದಾದ ವ್ಯಕ್ತಿಗಳು 
ಇನ್ನು ಅಷ್ಟಾಗಿ ಉಳದಿರುವುದಿಲ್ಲ). 
ಇದರಿಂದಾಗಿ ಹೊಸದಾಗಿ 
ಸೋಂಕಿಗೊಳಗಾದವರ ಸಂಖ್ಯೇಯು, 
ಸೋಂಕು ಈ ಮೊದಲು ಯಾವ ವೇಗದಲ್ಲ 
ಹರಡಲು ಪ್ರಾರಂಭವಾಗಿತ್ತೋ ಅದೇ 
ವೇಗದಲ್ತ್ಲ ಈಗ ತಥ್ಗಲಾರಂಭಸುತ್ತದೆ. ಈ 
ಇಳಕೆಯು ಯಾವುದೇ ಔಷಧಿ ಅಥವಾ 
ಲಪಿಕೆಯ ಮಧ್ಯಪ್ರವೇಶವಿಲ್ಲದೆ ಆಗುತ್ತದೆ. 


ಘೇ ಹಂತವನ್ನು ತಲುಪಲು ಒಂದು 
ಜನಸಮುದಾಯವು ಯಾವ ಗಣನೀಯ 
ಪ್ರಮಾಣದಲ್ಲ ಸೋಂಕಗೊಕಗಾಗಬೇಕೋ 
ಆ ಪ್ರಮಾಣವು ಪ್ರತಿಯೊಂದು ವೈರಾಣು 
ಸೋಂಕಗೂ ಭನ್ನವಾಗಿರುತ್ತದೆ. 
ಉದಾಹರಣೆಗೆ, ೭2೦೦೨ ರಲ್ಲ ಕಾಣಿಸಿಕೊಂಡ 
ಎಚ್‌1ಎನ್‌1 (ಪ್ರೈನ್‌ ಫ್ಲೂ) ನ ಮೊದಲನೆಯ 
ಅಲೆಯು ಇಳಯುವುದಕ್ಕೆ ಮೊದಲು ಅದು 
ಶೇಕಡಾ 40 ರಷ್ಟು ಜನರನ್ನು 
ಸೋಂಕಿಗೊಳಪಡಿಸಿತ್ತು. ದಡಾರ (ಮೀಸಲ್ಸ್‌) 
ದಂತಹ ಕಾಲಯುಲೆಗಳು ಕೊನೆಗೊಳ್ಳುವ 
ಮೊದಲು ಇನ್ನೂ ಹೆಚ್ಚು ಪ್ರಮಾಣದ 
ಜನರನ್ನು (ಶೇಕಡಾ 8೦ ಕಿಂತ ಹೆಚ್ಚು) 
ಸೋಂಕಿಗೊಳಪಡಿಸುತ್ತವೆ. ಪ್ರಸಕ್ತ 
ಕೋವಿಡ್‌-19 ಪಿಡುಗು ಈ ಹಂತವನ್ನು 
ತಲುಪಲು ಶೇಕಡಾ 40 ರಿಂದ 6೦ ರಷ್ಟು 
ಜನರು ಸೋಂಕಿಗೊಳಗಾಗಖಬೇಕಾಗುತ್ತದೆ 
ಎಂದು ಅಂದಾಜಸಲಾಗಿದೆ. ಈ 
ಪ್ರಮಾಣವನ್ನು ತಲುಪುವ ತನಕ, ಈ 
ವಿಶ್ವವ್ಯಾಪಿ ಪಿಡುಗನ್ನು ತಡೆಹಿಡಿಯದಿದ್ದರೆ. 
ಅದು ಸಾವಿರಾರು ಜನರ ಸಾವಿಗೆ 
ಕಾರಣವಾಗುತ್ತದೆ. 


ಜನರು ಒಬ್ಬರು ಇನ್ನೊಬ್ಬರಿಂದ ಸುರಕ್ಷಿತ 
ಅಂತರವನ್ನು ಕಾಪಾಡಿಕೊಂಡರೆ, 
ವೈರಾಣುವು ಒಬ್ಬರಿಂದ ಇನ್ನೊಬ್ಬರಿಗೆ 
ಹರಡುವ ಸಾಧ್ಯತೆಯು ಕಡಿಮೆಯಾಗುತ್ತದೆ. 
'ಸರಪಳಯನ್ನು ತುಂಡರಿಸುವುದು' ಎಂದು 
ಕರೆಯಲಾಗುವ ಇಂತಹ ಕ್ರಮವು. ಈ 
ಪಿಡುಗಿನ ಹರಡುವಿಕೆಯ ವೇಗವನ್ನು 
(ಇದನ್ನು Rt - ಆರ್‌ಟ ಎಂದು 
ಸೂಚಿಸಲಾಗುತ್ತದೆ) ತಗ್ಗಿಸುತ್ತದೆ. ಆರ್‌ಟ 
ಯನ್ನು ಯಾವುದೇ ಒಂದು ನಿಗದಿತ 


108 ' ೫ ಪಂಡ್‌... ರೀಡಿಸ್ಕವರಿಂಗ್‌ ಸ್ಫೂಲ್‌ ಸನ್ನ! ಜನವರಿ 2021 


ಕಾಲಾವಧಿಯಲ್ಲ "ಪರಿಣಾಮಕಾರಿ 
ಮುನರುತ್ನಾದನಾ ಸಂಖ್ಯೆ' (ಎಫೆಕ್ಟಿವ್‌ 
ರೀಪ್ರೊಡಕ್ಷನ್‌ ನಂಬರ್‌) ಎಂದು 
ವ್ಯಾಖ್ಯಾನಿಸಲಾಗುತ್ತದೆ. ಪ್ರತಿಬಂಧಕಾತ್ಮಕ 
ಕ್ರಮಗಳನ್ನು ಜಾರಿಗೊಳಸುವ ಮೂಲಕ 
ಹಾಗೂ ವೈರಾಣುವಿನ ವಿರುದ್ಧ ಹೆಚ್ಚು ಹೆಚ್ಚು 
ಜನರು ರೋಗನಿರೋಧಕ ಶಕ್ತಿಯನ್ನು 
ಬೆಳೆಸಿಕೊಳ್ಳುವ ಮೂಲಕ ಆರ್‌ಟ ಯು, 
ಆರ್‌& ಗಿಂತ ಕಡಿಮೆಯಾಗುತ್ತದೆ. 


ಈ ಪ್ರಕ್ರಿಯೆಯು ವೈರಾಣುವು 
ನಶಿಸಿಹೋಗುವಂತೆ ಮಾಡುವುದಿಲ್ಲ 
ಎನ್ನುವುದನ್ನು ನೆನಪಿಡಬೇಕು. ಆದರೂ 

ಸಹ. ವೈರಾಣುವು ಹರಡುವ ವೇಗವು 
ಗಣನೀಯವಾಗಿ ತಗ್ಗುತ್ತಾ. ಸೋಂಕು 
ತಂತಾನೇ ನಿಂತು ಹೋಗಲು 

ಅವಶ್ಯಕವಾದ ಪ್ರಮಾಣದ ಜನರನ್ನು 
ಸೋಂಕಿಗೊಳಪಡಿಸುವುದಕ್ಕೆ. ವೈರಾಣುವು 
ಹಲವಾರು ತಿಂಗಳುಗಳನ್ನು 
ತೆಗೆದುಕೊಳ್ಳುತ್ತದೆ. ಈ ತಗ್ಗಿದ ಪ್ರಮಾಣವನ್ನು 
'ಏರುತ್ತಿರುವ ಪರಿಮಾಣ ರೇಖೆಯನ್ನು 
ಸಮತಟಬ್ಬಾಗಿಸುವುದು' (ಪ್ಲಾಟನಿಂಗ್‌ ದಿ 
ಕರ್ವ್‌). ಎಂದು ಕರೆಯುತ್ತಾರೆ. ಈ 
ಪ್ರಕ್ರಿಯೆಯು ಯಾವುದೇ ಒಂದು ನಿಗದಿತ 
ಕಾಲದಲ್ಲ ಸೋಂಕಗೊಳಗಾಗುವ ಜನರ 
ಸಂಖ್ಯೇಯನ್ನು ಕಡಿಮೆ ಮಾಡುವುದರಿಂದ, 
ಒಂದು ನಿರ್ದಿಷ್ಟ ಸಮುದಾಯದಲ್ಲ ಸೋಂಕು 
ಹರಡುತ್ತಿರುವ ಸಮಯದಲ್ಲ ಆಸ್ಪತ್ರೆಗಳ 
ಮೇಲಅನ ಒತ್ತಡವನ್ನು ಕಡಿಮೆ ಮಾಡುತ್ತದೆ. 


ಸಾರ್‌-ಕೋಪವಿ-2 ಸೋಂಕು ಹರಡುವ 
ಅತ್ಯಂತ ಮುಖ್ಯವಾದ ಮಾರ್ಗಗಳು 
ಯಾವುವು? 

ಶ್ವಾಸಕೋಶದ ಸೋಂಕುಗಳು ವಿವಿಧ ಗಾತ್ರದ 
ಹನಿಗಳ ಮೂಲಕ ಹರಡುತ್ತವೆ. 5 ಮೈಕ್ರಾನ್‌ 
ಗಿಂತ ಹೆಚ್ಚನ ಮತ್ತು 10 ಮೈಕ್ರಾನ್‌ ವರೆಗಿನ 
ಹೆಚ್ಚು ವ್ಯಾಸದ ಹನಿಗಳನ್ನು ಶ್ವಾಸಕೋಶದ 
ಹನಿಗಳು ಎಂದು ಕರೆಯುತ್ತಾರೆ. ಆದರೆ 5 
ಮೈಕ್ರಾನ್‌ಗಿಂತಲೂ ಕಡಿಮೆ ವ್ಯಾಸದ 
ಹನಿಗಳನ್ನು ಹನಿ ಜೀಜಾಣು (ಡ್ರಾಪ್‌ಲೆಟ್‌ 
ನ್ಯೂಕ್ಸಿಯ್ಯೆ) ಎಂದು ಕರೆಯುತ್ತಾರೆ. ಹನಿಗಳು 
ತಮ್ಮ ಭಾರದಿಂದಾಗಿ ತಕ್ಷಣವೇ ಕೆಳಕ್ಕೆ ಬದ್ದು 
ಅಲ್ಲೇ ಉಳಯುತ್ತವೆ. ಆದರೆ ಹನಿ 
ಬೀಜಾಣುಗಳು ಬಹಕ ಕಾಲದವರೆಗೂ 
ಗಾಆಅಯಲ್ಲರಲು ಸಾಧ್ಯ. ಈೇ ಬೀಜಾಣುಗಳು 1 
ಮೀಟರ್‌ಗಿಂತ ಹೆಚ್ಚನ ದೂರದವರೆಗೂ 
ಗಾಆಯಲ್ಲ ಹರಡುವ ಸಾಧ್ಯತೆಯನ್ನು 
ಹೊಂದಿರುತ್ತವೆ. ಸದ್ಯದಲ್ಲ ಲಭ್ಯವಿರುವ 
ಸಾಕ್ಟ್ಯಾಧಾರಗಳ ಪ್ರಕಾರ, ಸಾರ್ದ್‌-ಕೋವಿ-2 
ವೈರಾಣುವು ಮುಖ್ಯವಾಗಿ ಶ್ವಾಸಕೋಶದ 
ಹನಿಗಳು ಹಾಗೂ ನೇರ ಸಂಪರ್ಕದ ಮೂಲಕ 
ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುತ್ತದೆ. ಆದರೂ 
ಸಹ. ಚಿಕಿತ್ಲಾಲಯಗಕಲ್ಲ ವಾಯುದ್ರವಗಳನ್ನು 
(ಏರೋಸಾಲ್‌) ಉಂಟು ಮಾಡುವಂತಹ 


ಚಿಕಿತ್ಸಾ ವಿಧಾನಗಳು ಅಥವಾ ಬೆಂಬಲ 
ಚಿಕಿತ್ಸೆಗಳನ್ನು ನೀಡುವ ಸನ್ನಿವೇಶಗಳಲ್ಲ 
ಗಾಆಯ ಮೂಲಕ (ವಾಯುಗಾಮಿ) 
ಸೋಂಕು ಹರಡುವ ಸಾಧ್ಯತೆ ಇರುತ್ತದೆ. 
ಚಿಕಿತ್ಲಾಲಯಗಳಂದ ಹೊರಗೆ 
ವಾಯುದ್ರವಗಳನ್ನು ಸೃಷ್ಟಿಸುವ ಸಾಧ್ಯತೆಗಳು 
ಸಾಮಾನ್ಯವಾಗಿ ಇರುವುದಿಲ್ಲ. ಹಾಗಾಗಿ 
ಗಾಆಯ ಮೂಲಕ (ವಾಯುಗಾಮಿ) 
ಸೋಂಕು ಹರಡುವ ಸಾಧ್ಯತೆ ಕಡಿಮೆ. 


ಹವಾನಿಯಂತ್ರಕಗಳಂದ ಸೋಂಕು 
ಹರಡುತ್ತದೆಯೇ? 

ಗಾಆಯ ಮೂಲಕ ಸೋಂಕು ಹರಡುವ 
ಸಾಧ್ಯತೆಯನ್ನು ಅರ್ಥ ಮಾಡಿಕೊಂಡು. 
ಭಾರತವೂ ಸೇರಿದಂತೆ ವಿವಿಧ ದೇಶಗಳ 
ಹಲವಾರು ಹೀಟಂಗ್‌ ಮೆಂಟಲೇಷನ್‌ ಅಂಡ್‌ 
ಏರ್‌ಕಂಡೀಷನಿಂಗ್‌ (ಎಚ್‌ವಿಎಸಿ) 
ಫೆಡರೇಷನ್ನುಗಳು ಹಾಗೂ ಸೊಸ್ಯೆಟಗಳು 
ಕೋವಿಡ್‌-19 ಪಿಡುಗಿನ ಸಂದರ್ಭದಲ್ಲ 
ಎಚ್‌ವಿಎಸಿ ಕಾರ್ಯಾಚರಣೆಗಳಗೆ 
ಸಂಬಂಧಿಸಿದಂತೆ ಮಾರ್ಗದರ್ಶಿ 
ಸೂತ್ರಗಳನ್ನು ಸಿದ್ಧಪಡಿಸಿವೆ. ಮನೆಗಳಗೆ 
ಬಳಸುವ ಹವಾನಿಯಂತ್ರಕಗಕಲ್ಪ್ಲ. ತಂಪಾದ 
ಗಾಆಯನ್ನು ಮರುಬಳಕೆ ಮಾಡುವುದರ 
ಜೊತೆಗೆ, ಸಲ್ಪ್ಲಮಲ್ಟಗೆ ತೆರೆದಿರುವ ಕಿಟಕಗಳ 
ಮೂಲಕ ಹೊರಗಿನ ಗಾಆಯನ್ನು 
ಸೇವಿಸುವಂತಿರಬೇಕು. ಮನೆಯಲ್ಲ 
ಯಾರಾದರೊಬ್ಬರು ಸೋಂಕಿತರಿದ್ದು. 
ಅವರು ಹವಾನಿಯಂತ್ರಿತ ಕೊಠಡಿಯಲ್ಲ 
ಪ್ರತ್ಯೇಕವಾಸದಲ್ಲದ್ದರೆ ಅವರಿಗೆ ಈ 
ಮಾರ್ಗದರ್ಶಿ ಸೂತ್ರವು ಅನ್ಹಯುಸುತ್ತದೆ. 
ಕೇಂದ್ರೀಕೃತ ಹವಾನಿಯಂತ್ರಣ 
ವ್ಯವಸ್ಥೆಯಿರುವ ಸಾರ್ವಜನಿಕ ಸ್ಥಕಗಳಲ್ಲ, 
ಹವಾನಿಯಂತ್ರಣದ ಜೊತೆಗೆ ಹೊಸಗಾಆ 
ಸೇವನೆಗೆ ಅವಕಾಶವಿರುವ ವ್ಯವಸ್ಥೆಯನ್ನು 
ಬಳಸಬೇಕು. ಕೇಂದ್ರೀಕೃತ ಹವಾನಿಯಂತ್ರಣ 
ವ್ಯವಸ್ಥೆಯಲ್ಲ ಹೊಸ ಗಾಆಯನ್ನು ಸೇವಿಸುವ 
ಅವಕಾಶ ಅದರೊಳಗೆ ಇರದಿದ್ದರೆ. ಆಗ 
ತೆರೆಯಲು ಸಾಧ್ಯವಿರುವ ಕಿಟಕಿಗಳನ್ನು 
ಬಳಸುವುದನ್ನು ಶಿಫಾರಸ್ತು ಮಾಡಲಾಗಿದೆ. 
ಆದರೂ ಸಹ, ಹೆಚ್ಚು ನಂಬಲರ್ಹವಾದ 
ಪ್ರತಿಬಂಧಕಾತ್ಮಕ ಕ್ರಮಗಳಾದ ದೈಹಿಕ 
ಅಂತರವನ್ನು ಕಾಯ್ದುಕೊಳ್ಳುವುದು. ಪದೇ 
ಪದೇ ಕೈ ತೊಳೆದುಕೊಳ್ಳುವುದು, 
ಮುಖಗವಸು ಧರಿಸುವುದು ಹಾಗೂ 
ಕಛೇರಿಗಕಲ್ಲ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲ 
ನೆಲವನ್ನು ಶುಜಿಗೊಳಸುವುದು 
ಮುಂತಾದವುಗಳನ್ನು ಅನುಸರಿಸುವುದರ 
ಜೊತೆಗೆ ಎಚ್‌ವಿಎಸಿ ಮಾರ್ಗದರ್ಶಿ 
ಸೂತ್ರಗಳನ್ನು ಪಾಅಸಿದಾಗ ಮಾತ್ರ ಅವು 
ಪರಿಣಾಮಕಾರಿಯಾಗುತ್ತವೆ. 


ಒಬ್ಬ ಸೋಂಕಿತ ವ್ಯಕ್ತಿಯ ಶ್ವಾಸಕೋಶೇತರ 
ದೇಹ ದ್ರವಗಳಂದ ನಮಗೆ ಕೋವಿಡ್‌-1೨ 
ಹರಡಬಲ್ಲದೇ? 

ಸೋಂಕಿತ ವ್ಯಕ್ತಿಗಳ ರಕ್ತ, ಮಲ ಹಾಗೂ 
ವೀರ್ಯದಲ್ಲ ವೈರಾಣುವಿನ ಕಣಗಳು ಕಂಡು 
ಬಂದಿದ್ದರೂ ಸಹ, ಸೋಂಕಿತ ವ್ಯಕ್ತಿಯೊಬ್ಬರ 
ಶ್ವಾಸಕೋಶೇತರ ದೇಹದ್ರವಗಳಾದ ವಾಂತಿ. 
ಮೂತ್ರ, ಎದೆಹಾಲು ಅಥವ ವೀರ್ಯ 
ಮುಂತಾದವು ಬದುಕುಅಳಯಬಲ್ಲ. ಸೋಂಕು 
ಉಂಟುಮಾಡಬಲ್ಲ ಸಾರ್ದ್‌-ಕೋವಿ-2 ಅನ್ನು 
ಹೊಂದಿರುತ್ತವೆಯೆ ಎಂಬುದು ಇನ್ನೂ ತಿಆದು 
ಬಂದಿಲ್ಲ. 


ಕೋವಿಡ್‌-19 ರಿಂದ ಸಾವಿಗೀಡಾಗಿರುವ 
ವ್ಯಕ್ತಿಯ ಮೃತ ದೇಹವನ್ನು ನಾವು ಹೇಗೆ 
ನಿರ್ವಹಿಸಬೇಕು? 

ಮೃತ ದೇಹವು ಕೆಮ್ಮುವುದು ಹಾಗೂ 
ನೀನುವುದರಂತಹ ಯಾವುದೇ ಶಾರೀರಿಕ 
ಕ್ರಿಯೆಗಳನ್ನು ಹೊಂದಿರುವುದಿಲ್ಲವಾದ್ದರಿಂದ 
ಹನಿಗಳ ಮೂಲಕ ಸೋಂಕು ಉಂಟು 
ಮಾಡುವ ಸಾಧ್ಯತೆಯು ಇಲ್ಲ. ಆದರೆ 
ಶವಪರೀಕ್ಷೇಯ ಸಮಯದಲ್ಲ ಕೋವಿಡ್‌-19 
ರಿಂದಾಗಿ ಸಾವಿಗೀಡಾದ ರೋಗಿಗಳ 
ಶ್ವಾಸಕೋಶವನ್ನು ಮುಲ್ಪದರೆ ಸೋಂಕು 
ತಗಲಬಹುದು. ಮೃತ ವ್ಯಕ್ತಿಯ ಬಲ್ಲೆಬರೆಗಳ 
ಮೇಲೆ ಸಹ ವೈರಾಣುಗಳರಬಹುದು. ಈ 
ವಿಷಯದ ಬಧ್ಯೆ. ಭಾರತ ಸರ್ಕಾರದ 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 
ಸಜಿವಾಲಯದ ಮಾರ್ಗದರ್ಶಿ 
ಸೂತ್ರಗಳನ್ನು ಗಮನಿಸಿ. 


ನಿನ್ನೆ, ಮನೆಗೆ ಹತ್ತಿರದ ಅಂಗಡಿಯುಂದ 
ತರಕಾರಿಗಳನ್ನು ಕೊಂಡುಕೊಳ್ಕುತ್ತಿರುವಾಗ, 
ಒಬ್ಬ ವ್ಯಕ್ತಿ ಗೊತ್ತಾಗದೇ ನನಗೆ ಬಹಳ ಹತ್ತಿರ 
ಬಂದು ನಿಂತರು. ಇದರ ಬದ್ಗೆ ನಾನು ಆತಂಕ 
ಪಡಬೇಕೆ? 

ಇಲ್ಲ. ಜನರು ಪರಪ್ಪರ ಸಂಪಕಕಕ್ಕೆ 
ಬರುವವರಿಂದ ವೈರಾಣು ಸೋಂಕಿಗೆ 
ಒಳಗಾಗುತ್ತಾರಾದರೂ. ಈ ರೀತಿಯ 
ಆಕಸ್ಕಿಕ ಸಂಪರ್ಕದಿಂದ ಸೋಂಕು ಹರಡುವ 
ಸಾಧ್ಯತೆ ಕಡಿಮೆ. ಮುಚ್ಚಿದ ಅಥವಾ 
ಜನಸಂದಣಿ ಹೆಚ್ಚರುವ ಸ್ಥಳಗಳಲ್ಲ ಬಹಳ 
ಕಾಲ ಹತ್ತಿರದಲ್ಲದ್ದು. ಸತತವಾಗಿ ಸಂಪರ್ಕ 
ಹೊಂದಿರುವುದು ಸೋಂಕು ಹರಡಲು 
ಕಾರಣವಾಗುತ್ತದೆ ಎಂದು ಸಾಂಕ್ರಾಮಿಕ 
ರೋಗಕ್ಕೆ ಸಂಬಂಧಿಸಿದ ಸಂಶೋಧನೆಗಳು 
ತೋರಿಸಿವೆ. ಹಾಗೆ ನೋಡಿದರೆ, ಬಹಿರಂಗ 
ಸ್ಥಳಗಳಲ್ಲ ಅಥವಾ ಅರೆ-ಬಹಿರಂಗ 
ಸ್ಥಳಗಳಲ್ಲ ಮಾಡುವ ಮಾಮೂಲಅ 
ಮಾತುಕತೆಗಳ೦ಂದ ಸೋಂಕು ಹರಡುವುದಿಲ್ಲ 
ಎಂಬುದು ಇಂದ್ಧೆಂಡಿನಲ್ಲ ನಡೆಸಿದ 
ಅಧ್ಯೇಯನವೊಂದರಿಂದ ಕಂಡು ಬಂದಿದೆ. 


ತರಕಾರಿಗಳನ್ನು ಬಳಸುವುದಕ್ಕೂ ಮೊದಲು 
ಸೋಪಿನಿಂದ ತೊಳೆಯಬೇಕೇ? 
ತರಕಾರಿಗಳನ್ನು ಹರಿಯುವ ನೀರಿನಲ್ಪ 
ತೊಳೆಯುವುದು ಯಾವಾಗಲೂ 
ಸೂಕ್ತವಾದುದು. ಆದರೆ ಸೋಪು ನೀರಿನಲ್ಪ 
ಅವುಗಳನ್ನು ತೊಳೆಯುವುದರಿಂದ ಇತರ 
ಅನಪೇಕ್ಷಿತ ಅಡ್ಡ ಪರಿಣಾಮಗಳು 
ಉಂಟಾಗುವುದರಿಂದ ಅದು ಯುಕ್ತವಲ್ಲ. 
ತರಕಾರಿಗಳ ಮೂಲಕ ವೈರಾಣು 
ಹರಡಬಹುದು ಎಂಬ ಸೈದ್ದಾಂತಿಕ 
ಸಾಧ್ಯತೆಯುದ್ದರೂ., ಅದು ಸಾಂಕ್ರಾಮಿಕ 
ರೋಗಕ್ಕೆ ಕಾರಣವಾಗುತ್ತದೆ ಎಂಬುದಕ್ಕೆ 
ಯಾವುದೇ ಸಾಂಕ್ರಾಮಿಕ ರೋಗಶಾಸ್ಟೀಯ 
ಪುರಾವೆಗಳು ಕಂಡುಬಂದಿಲ್ಲ. ಇದು is 
ಮನಸ್ಸಿನಲ್ಲಟ್ಟುಕೊಳ್ಳಬೇಕಾದ ಬಹಳ 
ಮುಖ್ಯವಾದ ಅಂಶ. ಉದಾಹರಣೆಗೆ, 
ಚೆನ್ನೈನಲ್ಲ ತರಕಾರಿ, ಹಣ್ಣು ಹಾಗೂ ಹೂವಿನ 
ಸಗಟು ವ್ಯಾಪಾರದ ಅತಿದೊಡ್ಡ ಕೇಂದ್ರವಾದ 
ಕೋಯಮ್‌ಬೇಡು ಮಾರುಕಲ್ಲೆಯನ್ನು 
ಇತ್ತೀಚೆಗೆ ಕೋವಿಡ್‌-1೨ ರ ಸೋಂಕು 
ಹರಡುವಿಕೆಯ ಅಪಾಯ ಸ್ಥಳ ಎಂದು 
ಗುರುತಿಸಲಾಲಯುತು. ಮಾರುಕಟ್ಟೆಯೊಂದಿಗೆ 
ಸಂಬಂಧ ಹೊಂದಿರುವ ಸಾವಿರಾರು 
ಮಾರಾಟಗಾರರು ಹಾಗೂ ದೂರ 
ಪ್ರದೇಶಗಳಗೆ ಸೇರಿದ (ಅವರಲ್ಲ ಕೇರಳದಿಂದ 
ಬಂದವರೂ ಕೆಲವರಿದ್ದರು) ಮೂಟಿ ಹೊರುವ 
ಕೂಲಗಳು ಸೋಂಕಿಗೆ ಒಳಗಾಗಿದ್ದರು 
ಎಂಬುದೇನೋ ನಿಜ. ಆದರೆ ಅವರಿಗೆ ಯಾರ 
ಸಂಪರ್ಕದಿಂದ ಸೋಂಕು ಹರಡಿರಬಹುದು 
ಎಂದು ಪತ್ತೆ ಹಚ್ಚಿದಾಗ ಒಂದೇ ಒಂದು 
ಪ್ರಕರಣವೂ ಸಹ ಮಾರುಕಲ್ಟೆಯಲ್ಲನ 
ತರಕಾರಿ ಮಾರಾಟದಿಂದ ಹರಡಿರಲಲ್ಲ. 


ವೃತ್ತಪತ್ರಿಕೆಗಳು, ನಾಣ್ಯಗಳು, ಬ್ಯಾಂಕ್‌ 
ನೋಟುಗಳು ಅಥವಾ ಎಟಎಮ್‌ 
ಕಾರ್ಡ್‌ಗಳಂದ ಕೋಪವಿಡ್‌-1!9 ಹರಡಬಲ್ಲದೇ? 
ಶೇ ರೀತಿಯ ಹರಡುವಿಕೆಗೆ ಇದುವರೆವಿಗೂ 
ಯಾವುದೇ ಸಾಂಕ್ರಾಮಿಕ ರೋಗವ್ಯೈಜ್ಞಾನಿಕ 
ಪುರಾವೆಗಳು ಕಂಡು ಬಂದಿಲ್ಲ. ಆದ್ದರಿಂದ. 
ಯಾರೂ ತುಂಬಾ ಗಾಬರಿಯಾಗಖೇಕಾಗಿಲ್ಲ. 
ಆದರೂ ಸಹ, ಮೇಲಅಂದ ಮೇಲೆ ಕೈಗಳನ್ನು 
ಸೋಪಿನಿಂದ ತೊಳೆದುಕೊಳ್ಳುವುದು 
ಯಾವಾಗಲೂ ಒಳ್ಳೆಯ ಅಭ್ಯಾಸ. 


ಅಂಚೆ ವ್ಯವಸ್ಥೆಯ ಮೂಲಕ ಬರುವ 
ಸಾಮಾನಿನ ಕಟ್ಟುಗಳ ಮೂಲಕ ಕೋವಿಡ್‌-19 
ಬರಬಹುದಾದ ಅಪಾಯ ಎಷ್ಟು? 

ನಿಯಂತ್ರಿತ ಪರಿಸರಗಕಲ್ಪ್ಲ ಪ್ರಯೋಗ 
ಮಾಡಿದ ಸಂದರ್ಭಗಳಲ್ಪ ಸಾರ್‌-ಕೋವಿ-2 
ವೈರಾಣುವು ರಟ್ಟನ ಪದಾರ್ಥಗಳ ಮೇಲೆ ೭4 
ಗಂಟೆಗಳ ಕಾಲ ಇರುತ್ತದೆ ಎಂಬುದನ್ನು 
ಅಧ್ಯಯನಗಳು ಸಾಚೀತುಪಡಿಪಿವೆ. ಆದರೂ 
ಸಹ. ವಾಸ್ತವದಲ್ಪ್ಲ. ಸೋಂಕಿತ ಸಾಮಾನಿನ 


ಐ ವಂಡರ್‌... ರೀಡಿಸ್ಕವರಿಂಗ್‌ ಸ್ಲೂಲ್‌ ಸೈನ್‌ | ಜನವರಿ 2021 ' 109 


ಕಟ್ಟುಗಳ ಮೂಲಕ ಸೋಂಕು ಹರಡುತ್ತದೆ 
ಎನ್ನುವುದಕ್ಕೆ ಯಾವುದೇ ಆಧಾರವಿಲ್ಲ. 


ನಮ್ಮ ಮನೆ ಹೆಚ್ಚು ವಿಶಾಲವಾಗಿಲ್ಲ. ನಮ್ಮ 
ವಯಸ್ವಾದ ತಂದೆ-ತಾಲುಯರಿಗೆ ವೈರಾಣು 
ಸೋಂಕು ತಗಲದಂತೆ ಭೌತಿಕ ಅಂತರ 
ಕಾಯ್ದುಕೊಳ್ಳುವುದು ಹೇಗೆ? 

ಇದನ್ನು ಪ್ರತಿಯೊಂದು ಕುಟುಂಬದ 
ಮಟ್ಟದಲ್ಲ ವ್ಯವಸ್ಥೆ ಮಾಡಿಕೊಳ್ಳಬೇಕು. 
ವಯಸ್ಥಾದವರಿಂದ ಕರಿಯರು ಹೆಚ್ಚು 
ಅಂತರವನ್ನು ಕಾಯ್ದುಕೊಂಡಷ್ಟೂ. 
ವಯಸ್ಸಾದವರು ಸೋಂಕಿಗೆ ಒಳಗಾಗುವ 
ಸಾಧ್ಯತೆಗಳು ಕಡಿಮೆ ಆಗುತ್ತದೆ. ಕೆಲಪೊೋಂದು 
ಸರಳವಾದ ಕ್ರಮಗಳೂ ಸಹ ಒಂದಷ್ಟು 
ನೆರವಾಗುತ್ತವೆ. ಉದಾಹರಣೆಗೆ, ವಯಸ್ಸಾದ 
ತಂದೆಗೆ ಅಥವಾ ಅಜ್ಜಿ ಅಜ್ಜಿಗೆ ಒಂದು 
ಕುರ್ಚಿಯನ್ನು ಪ್ರತ್ಯೇಕವಾಗಿರಿಸಿ, ಅದನ್ನು 
ಉಳದವರು ಬಳಸದಂತೆ ಕುಟುಂಬದ 
ಪ್ರತಿಯೊಬ್ಬರಿಗೂ ಮನವಿ ಮಾಡಿಕೊಳ್ಳುವುದು. 
ಖೇಸಿಗೆ ಕಾಲದಲ್ಲ ಮನೆಯ ಹೊರಗೆ 
ಮಲಗುವುದು ಇತ್ಯಾದಿ. 


ಭಾರತೀಯರಿಗೆ ಅಪಾರವಾದ ಸಹಜ 
ರೋಗನಿರೋಧಕ ಶಕ್ತಿ ಇದ್ದು, ಅದು ನಮ್ಮನ್ನು 
ಕೋವಿಡ್‌-19 ರಿಂದ ರಕ್ಷಿಸಬಲ್ಲದೇ? 
ಭಾರತದಲ್ಲ ಈ ಸಾಂಕ್ರಾಮಿಕದ ಆರಂಭದ 
ಹಂತದಲ್ಲ ಕಂಡು ಬಂದ ಕಡಿಮೆ ಸಂಖ್ಯೇಯ 
ಪ್ರಕರಣಗಳಂ೦ದಾಗಿ, ಭಾರತೀಯರಿಗೆ 
ಕೋವಿಡ್‌-19 ವಿರುದ್ಧ ಸ್ವಲ್ಪ ಮಟ್ಟನ ಸಹಜ 
ರೋಗನಿರೋಧಕ ಶಕ್ತಿ ಇರಬಹುದು ಎಂದು 
ಅನೇಕರು ಪ್ರತಿಪಾದಿಸಿದರು. ಇದನ್ನು 
ಭಾರತದ ವಿರೋಧಾಭಾಸ (ಇಂಡಿಯನ್‌ 
ಪ್ಯಾರಡಾಕ್ಸ್‌) ಎಂದು ಕರೆಯಲಾಯುತು- 
ಎಂದರೆ ಭಾರತೀಯರು ಈಗಾಗಲೇ 
ಹಲವಾರು ಅಂಟು ಜಾಡ್ಗೂಗಳ೦ದ 
ಪೀಡಿತರಾಗಿರುವುದರಿಂದ, ಕೋವಿಡ್‌-19೨ ರ 
ವಿರುದ್ಧ ನಮಗೆ ಸ್ಪಲ್ಪ ಮಛ್ಣಗೆ 
ರೋಗನಿರೋಧಕ ಶಕ್ತಿ ಇರಬಹುದು 
ಎನ್ನಲಾಯುತು. ಆದರೆ, ಈಗ ಈ ಪ್ರತಿಪಾದನೆ 
ತಪ್ಪು ಎಂದು ಸಾಜೀತಾಗಿದೆ. ಹಾಗೆ 
ನೋಡಿದರೆ, ಭಾರತದಲ್ಲ ಅಷ್ಟೊಂದು ಅಂಟು 
ಜಾಡ್ಕಗಳರುವುದು ಭಾರತದ ಸಾರ್ವಜನಿಕ 
ಆರೋಗ್ಯವು ಎಷ್ಟು ಕಳಪೆ ಮಟ್ಟದಲ್ಲದೆ 
ಎನ್ನುವುದರ ಪ್ರತಿಬ೦ಬವಾಗಿದೆ! 


ಅತ್ಯಂತ ಕಡಿಮೆ ಪ್ರಮಾಣದಲ್ಲ ಕೋವಿಡ್‌-1೨ 
ಮರಣಗಳನ್ನು ವರದಿ ಮಾಡುತ್ತಿರುವ 
ದೇಶಗಳಲ್ಪ ಭಾರತ ಒಂದು - ಏಕೆ? 
ಪ್ರಕರಣಗಳು ಹಾಗೂ ಸಾವುಗಳ 
ಸಂಖ್ಯೆಯಲ್ಲನ ವ್ಯತ್ಯಾಸಕ್ಕೆ ಹಲವಾರು 
ಕಾರಣಗಳರಬಹುದು. ವಿವಿಧ ದೇಶಗಳಲ್ತ 
ಸಾಂಕ್ರಾಮಿಕವು ವಿವಿಧ ಹಂತಗಳಲ್ಪ 
ಇರುವುದು ಒಂದು ಕಾರಣವಾಗಬಹುದು. 
ಅಥವಾ ಪ್ರತಿಯೊಂದು ದೇಶದ 


ಜನಸಂಖ್ಯೆಯ ಸ್ಥಿತಿ, ಸ್ಥಳೀಯ ವಾತಾವರಣ 
ಹಾಗೂ ಜನಗಳ ನಡವಳಕೆಗೆ ಅದು 
ಸಂಬಂಧಿಸಿರಬಹುದು. ವಿವಿಧ ಸರ್ಕಾರಗಳು 
ನಿಯಂತ್ರಣ ಹಾಗೂ ಉಪಶಮನ 
ಯೋಜನೆಗಳನ್ನು ಹೇಗೆ ಜಾರಿಗೊಳಸುತ್ತವೆ 
ಎಂಬುದರ ಮೇಲೂ ಅದು 
ಅವಲಂಜತವಾಗಿರಬಹುದು. ಅಲ್ಲದೆ ಬಹಳ 
ಮುಖ್ಯವಾಗಿ, ಪ್ರತಿಯೊಂದು ದೇಶವೂ 
ಸೋಂಕಿನ ಪ್ರಕರಣಗಳು ಹಾಗೂ 
ಸಾವುಗಳನ್ನು ಹೇಗೆ ವ್ಯಾಖ್ಯಾನಿಸುತ್ತದೆ 
ಹಾಗೂ ಲೆಕ್ಕ ಹಾಕುತ್ತದೆ ಎಂಬುದರಿಂದಲೂ 
ಸಹ ಅದು ಪ್ರಭಾವಿತವಾಗಿರಬಹುದು. 
ಆದ್ದರಿಂದಲೇ ವಿಶ್ವವ್ಯಾಪಿ ಪಿಡುಗಿನ 
ಮಧ್ಯಂತರದ ಕಾಲದಲ್ಲ ವಿವಿಧ ದೇಶಗಳ 
ಪ್ರಕರಣಗಳು ಹಾಗೂ ಸಾವುಗಳ 
ಸಂಖ್ಯೇಯನ್ನು ಯಾರೂ ಕುರುಡಾಗಿ 
ಹೋಲಕೆ ಮಾಡಲು ಸಾಧ್ಯವಿಲ್ಲ (ಹಾಗೆ 
ಮಾಡಬಾರದು ಸಹ). 


ಸಾಮುದಾಲುಕ ರೋಗ ನಿರೋಧಕ ಶಕ್ತಿಯನ್ನು 
ನಮ್ಮ ಅನುಕೂಲಕ್ಷೆ ಬಳಸಿಕೊಳ್ಳುವುದು ಹೇಗೆ? 
ಎಲ್ಲಾ ಅಂಟುಜಾಡ್ಕದ ಸಾಂಕ್ರಾಮಿಕಗಳು 
ಒಂದು ಗಣನೀಯ ಪ್ರಮಾಣದ 
ಜನಸಮೂಹವು ವೈರಾಣುವಿನಿಂದ 
ಸೋಂಕಗೆ ಒಕಳಗಾಗುವುದರಿಂದಾಗಆೀ 
ಅಥವಾ ಅದರ ವಿರುದ್ಧ ಲಪಿಕೆ 
ಹಾಕಿಸಿಕೊಳ್ಳುವುದರಿಂದಾಗಅೀ ತಂತಾನೇ 
ನಿಂತುಬಡಬಹುದು. ಎರಡೂ 
ಸಂದರ್ಭಗಳಲ್ಲೂ. ವೈರಾಣುವಿನ ವಿರುಧ್ಧ 
ಪ್ರತಿಕಾಯಗಳನ್ನು ಹೊಂದಿರುವ ಜನರು. 
ಸೋಂಕನ ವಿರುದ್ಧ ರೋಗ ನಿರೋಧಕ 
ಶಕ್ತಿಯನ್ನು ಬೆಕೆಸಿಕೊಂಡಿರುತ್ತಾರೆ. ವೈರಾಣು 
ಸೋಂಕುಗಕಲ್ಪ. ಸೋಂಕಿನಿಂದಾಗಿ 
ಸಹಜವಾಗಿ ಬೆಕೆಯುವ ರೋಗ ನಿರೋಧಕ 
ಶಕ್ತಿಯು. ಲಪಿಕೆ ಉಂಟು ಮಾಡುವ 
ರೋಗನಿರೋಧಕ ಶಕ್ತಿಗಿಂತಲೂ 
ಸಾಮಾನ್ಯವಾಗಿ. ದೃಢವಾದುದು 
(ಜೀವನಪರ್ಯಂತ ಉಳಯುವಂಥದ್ದು 
ಸಹ). ಒಂದು ನಿರ್ದಿಷ್ಟ ಸಮುದಾಯವು 
ಯಾವಾಗ ಈ ಮಿತಿಯನ್ನು ತಲುಪುತ್ತದೋ. 
ಆಗ ಅದು ಸಾಮುದಾಯುಕ ರೋಗ 
ನಿರೋಧಕ ಶಕ್ತಿಯನ್ನು ಗಳಸಿಕೊಂಡಿದೆ 
ಎಂದು ಅರ್ಥ. ಸದ್ಯಕ್ಕೆ. ಕೋವಿಡ್‌-1೨ ರ 
ವಿರುದ್ಧ ಯಾವುದೇ ಲಸಿಕೆಗಳು ಇಲ್ಲ. 
ಆದ್ದರಿಂದ, ಈ ಸಾಂಕ್ರಾಮಿಕದ ಮೊದಲನೆಯ 
ಅಲೆಯು ಕೊನೆಗೊಳ್ಳಲು ಅವಶ್ಯಕವಾದ 
ಸಾಮುದಾಯುಕ ರೋಗನಿರೋಧಕ ಶಕ್ತಿಯು 
ಬೆಕೆಯಲು ಶೇಕಡಾ 40 ರಿಂದ 6೦ ರಷ್ಟು 
ಜನರು (ಒಂದು ಪ್ರದೇಶದ ಜನದಟ್ಟಣಿಯ 
ಮೇಲೆ ಅವಲಂ೦ಚಸಿ) ಸೋಂಕಗೆ ಒಳಗಾಗುವ 
ಅಗತ್ಯವಿದೆ. ಸೂಕ್ತವಾದ ಭೌತಿಕ 
ಅಂತರವನ್ನು ಕಾಪಾಡಿಕೊಳ್ಳುತ್ತಿದ್ದರೂ ಸಹ. 
ಸೋಂಕಿಗೊಳಗಾಗುವ ಪ್ರಕ್ರಿಯೆಯು 
ನಿಧಾನವಾಗಿಯಾದರೂ, ಅಂತಿಮವಾಗಿ 


110 ' ೫ ಪಂಡರ್‌ೆ... ರೀಡಿಸ್ಕವರಿಂಗ್‌ ಸ್ಫೂಲ್‌ ಸನ್ನ! ಜನವರಿ 2021 


ಘಟಸುತ್ತದೆ. ಆಧರಿಂದಲೇ. ಸಾಮುದಾಯುಕ 
ರೋಗನಿರೋಧಕ ಶಕ್ತಿ ಎಂಬುದು ಒಂದು 
ಸಹಜ ಪ್ರಕ್ರಿಯೆ. ಇದು ಸಾಂಕ್ರಾಮಿಕವನ್ನು 
ಮೀರಿ ಬರಲು ನಡೆಸುವ ಕಾರ್ಯತಂತ್ರವಲ್ಲ. 


ಆದರೂ ಸಹ, ಹಿಮ್ಮುಖ ಕ್ಷಾರಂಟ್ಯಿನ್‌ 
(ರಿವರ್ಸ್‌ ಕ್ಲಾರಂಟ್ಯನ್‌)ನ ಮೂಲಕ ನಮ್ಮ 
ಹಿರಿಯರು ಮತ್ತು ಸೋಂಕಗೆ ಸುಲಭವಾಗಿ 
ಒಳಗಾಗಬಹುದಾದ ಸಾಧ್ಯತೆಯುರುವ 
ಇತರರನ್ನು ವಾವು ವೈರಾಣು ಸೋಂಕು 
ಹರಡದಂತೆ ಕಾಪಾಡಿಕೊಂಡರೆ ಆಗ ಈ 
ಸಹಜ ಪ್ರಕ್ರಿಯೆಯು ನಮ್ಮ ಅನುಕೂಲಕ್ಕೆ 
ತಕ್ನಂತೆ ಕೆಲಸಮಾಡಬಹುದು (ಚಿತ್ರ 1ನ್ನು 
ನೋಡಿ). ಉಳದ ಜನರು ಕಛೇರಿಗಕಲ್ಲ 
ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲ ಸೂಕ್ತವಾದ 
ಭೌತಿಕ ಅಂತರವನ್ನು ಕಾಯ್ದುಕೊಳ್ಳುವ 
ಕ್ರಮಗಳನ್ನು ಅನುಸರಿಸುತ್ತ ಕೆಲಸಗಳಗೆ 
ಮರಳಬಹುದು. ಈ ಕಾರ್ಯತಂತ್ರದ 
ಮೂಲಕ, ಯುವಕ-ಯುವತಿಯರು ಹಾಗೂ 
ಆರೋಗ್ಯವಂತ ವ್ಯಕ್ತಿಗಳು 
ಕಮೇಣವಾಗಿಯಾದರೂ, ಸೋಂಕಿಗೆ 
ಒಳಗಾಗುತ್ತಾ ಹೋಗುತ್ತಾರೆ. ರೋಗದ 
ತೀವ್ರತೆಯ ಸಾಧ್ಯತೆಯು ವಯಸ್ಸು 
ಹೆಚ್ಚಾದಂತೆ ಅದೂ ಹೆಚ್ಚಾಗುತ್ತದೆ 
ಎಂಬುದನ್ನು ನೆನಪಿಟ್ಟುಕೊಳ್ಳಬೇಕು. 
ಸೋಂಕಿಗೆ ಒಳಗಾಗುವ ಬಹುತೇಕ ಯುವ 
ಜನರು (6೦ ವರ್ಷಕ್ಕಿಂತ ಕಡಿಮೆ 
ವಯಸ್ಸಿನವರು) ಲಕ್ಷಣರಹಿತರಾಗಿರುವ 
ಅಥವಾ ಮೃದುವಾದ ಕಾಯಿಲೆಯನ್ನು 
ಅನುಭವಿಸುವ ಸಾಧ್ಯತೆಗಳು ಹೆಚ್ಚು. 
ಸೋಂಕಿನ ಹರಡುವಿಕೆಯನ್ನು 
ನಿಧಾನಗೊಳಆಸುವ ಕ್ರಮಗಳು, ತೀವ್ರವಾದ 
ಕಾಯುಲೆ ಉಂಬಾಗುವ ಕೆಲವು 
ಯುವಜನರಿಗೆ ಸೂಕ್ತವಾದ ವೈದ್ಯಕೀಯ 
ನೆರವು ನೀಡಿ ರಕ್ಷಿಸಿಕೊಳ್ಳಲು 
ಸಹಾಯಕವಾಗುತ್ತವೆ. ಸಮಯ ಸರಿದಂತೆ. 
ಈ ಯುವಜನತೆ (ಭಾರತದಲ್ತ್ಲ ಸುಮಾರು 
ಶೇಕಡಾ ಆರ ರಷ್ಟು ಜನರು 6೦ 
ವರ್ಷಗಳಗೂ ಕಡಿಮೆ ವಯಸ್ಸಿನವರು) 
ಸಾಮುದಾಯುಕ ರೋಗನಿರೋಧಕ ಶಕ್ತಿ 
ಬೆಕೆಯಲು ನೆರವಾಗುತ್ತಾರೆ ಹಾಗೂ 
ಸೋಂಕಗೆ ಒಳಗಾಗುವ ಸಾಧ್ಯತೆ ಹೆಚ್ಚು 
ಇರುವ ವ್ಯಕ್ತಿಗಳನ್ನು ಕಾಪಾಡಿಕೊಳ್ಳಲು 
ಆಗುತ್ತದೆ. ಹೀಗಾಗಿ, ಈ ಸಾಂಕ್ರಾಮಿಕವನ್ನು 
ವಾವು ಮೀರಿ ಬರಲು ಸಾಧ್ಯವಾಗುತ್ತದೆ. ಇದು 
ಒಂದು ಸುದೀರ್ಫ4 ಪ್ರಕ್ರಿಯೆ ಎಂಬುದು ನಿಜ. 
ಆದರೆ, ಲಪಿಕೆ ಅಥವಾ ಔಷಧದ 
ಅಭಾವವಿರುವಾಗ, ಇದು ನಮ್ಮ ಮುಂದೆ 
ಇರುವ ಅತ್ಯುತ್ತಮ ಮಾರ್ಗ. 


ಪ್ರಕರಣಗಳು 


ಸಂಪರ್ಕ ವ್ಯಕ್ತಿಗಳು 


ಸಾಮಾನ್ಯ ಜನರು 


ಸುಲಭವಾಗಿ ಸೋಂಕಿಗೊಳಗಾಗುವ 
ಸಾಧ್ಯತೆಯಿರುವ ಜನರು 


ಹಿಮ್ಮುಖ ಕ್ವಾರಂಟ್ಯನ್‌ ಕ್ವಾರಂಟೈನ್‌ ಪ್ರತ್ಯೇಕವಾಸ 


ಚಿತ್ರ 1 ಹಿಮ್ಮುಖ ಕ್ಷಾರಂಟ್ಯನ್‌ ಅಂದರೆ ಏನು? 

ಸೋಂಕಿತ ವ್ಯಕ್ತಿಗಳು ಹಾಗೂ ಅವರ ಸಂಪರ್ಕದಲ್ಲರುವ ವ್ಯಕ್ತಿಗಳನ್ನು, ಆರೋಗ್ಯವಂತ ವ್ಯಕ್ಷಿಗಳಗೆ ಸೋಂಕನ್ನು ಹರಡಬಹುದಾದ ಸಾಧ್ಯತೆಯನ್ನು ಕಡಿಮೆ 
ಮಾಡಲು ಪ್ರತ್ಯೇಕವಾಸ ಹಾಗೂ ಕ್ಷಾರಂಟ್ಯಿನ್‌ನಲ್ಲರಿಸಲಾಗುತ್ತದೆ. ಇದಕ್ಕೆ ವ್ಯತಿರಿಕ್ತವಾಗಿ, ಹಿರಿಯರು ಹಾಗೂ ಸುಲಭವಾಗಿ ಸೋಂಕಿಗೆ ಒಳಗಾಗುವ 
ಸಾಧ್ಯತೆಯುರುವವರನ್ನು, ಬೇರೆಯವರಿಂದ ಸೋಂಕಗೆ ಒಳಗಾಗದಂತೆ ಕಾಪಾಡಲು, ಅವರನ್ನೇ ಪ್ರತ್ಯೇಕವಾಗಿರಿಸುವ ಹಿಮ್ಮುಖ ಕ್ಷಾರಂಟ್ಯೆನ್‌ ಅನ್ನು 
ಬಳಸಲಾಗುತ್ತದೆ. 


ಕೃಪೆ: Adapted from an image by AV.Raveendrana & Rajeev Jayadevan in Reverse quarantine and 


COVID-19, Diabetes & Metabolic Syndrome: Clinical Research & Reviews (2020), 14 (5): 1323-1325. 
URL: https://doi.org/10.1016/j.dsx.2020.07.029. 


ಪ್ರಮುಖ ಅಂಶಗಳು 


ಉಪಶಮನ ಕ್ರಮಗಳು, ನಿಗದಿತ ಸಮಯದಲ್ಲ ಗಂಭೀರವಾದ ಕಾಯುಲೆಬಂದ ಬಳಲುತ್ತಿರುವ ರೋಗಿಗಳ 
ಸಂಖ್ಯೆಯು, ಅವರಿಗೆ ಜಕತ್ಸೆ ನೀಡುತ್ತಿರುವ ಆಸ್ಪತ್ರೆಗಳ ಸಾಮರ್ಥ್ಯವನ್ನು ಮೀರದಂತೆ ನೋಡಿಕೊಳ್ಳುವ ಮೂಲಕ 
ಸಾವುಗಳ ಸಂಖ್ಯೆಯನ್ನು ಕಡಿಮೆ ಮಾಡುತ್ತವೆ. 

ಭೌತಿಕ ಅಂತರವು ವೈರಾಣುವು ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುವ ಸಾಧ್ಯತೆಯನ್ನು ಕಡಿಮೆ ಮಾಡುತ್ತದೆ 
(ಸರಪಳಯನ್ನು ತುಂಡರಿಸುವುದು) ಹಾಗೂ ಸಾಂಕ್ರಾಮಿಕವು ಹರಡುವ ವೇಗವನ್ನು ಕಡಿಮೆ ಮಾಡುತ್ತದೆ 
("ಏರುತ್ತಿರುವ ಪರಿಮಾಣ ರೇಖೆಯನ್ನು ಸಮತಟಬ್ದಾಗಿಸುವುದು'). 

ಸೋಂಕಿತ ವ್ಯಕ್ತಿಯೊಬ್ಬರ ವಾಂತಿ, ಮೂತ್ರ, ಎದೆಹಾಲು ಅಥವಾ ವೀರ್ಯವನ್ನು ಒಳಗೊಂಡಂತಹ ಶ್ವಾಸಕೋಶೇತರ 
ದವಗಳು. ಬದುಕುಳದಿದ್ದು, ಸೋಂಕು ಉಂಟುಮಾಡಬಲ್ಲ ಸಾರ್ದ್‌-ಕೋವಿ-2 ವೈರಾಣುವನ್ನು ಹೊಂದಿರುತ್ತವೆಯೇ 
ಎಂಬುದು ಇನ್ನೂ ತಿಆದು ಬಂದಿಲ್ಲ. 

ಸೋಂಕಿತ ವ್ಯಕ್ತಿಗಳ ಮೃತಶರೀರದ ಶ್ವಾಸಕೋಶಗಳು ಹಾಗೂ ಅವರ ಮೈ ಮೇಅನ ಬಲ್ಟೆಬರೆಗಳು ಸೋಂಕುಂಟು 
ಮಾಡಬಲ್ಲವು ಅಥವಾ ವೈರಾಣುವನ್ನು ಹೊಂದಿರಬಲ್ಲವು. 

ತರಕಾರಿಗಳು. ವೃತ್ತಪತ್ರಿಕೆಗಳು. ನಾಣ್ಯಗಳು. ಬ್ಯಾಂಕ್‌ ನೋಟುಗಳು, ಎಟಎಮ್‌ ಕಾರ್ಡ್‌ಗಳು ಅಥವಾ ಅಂಜೆ 
ಪಾರ್ಸಲ್‌ಗಳು ಇವುಗಳ ಮೂಲಕ ವೈರಾಣು ಹರಡುತ್ತದೆ ಎಂದು ತೋರಿಸುವ ಸಾಂಕ್ರಾಮಿಕ ರೋಗ 
ಸಂಬಂಧಿಯಾದ ಯಾವುದೇ ಪುರಾವೆಯುಲ್ಲ. ಆದರೆ ತರಕಾರಿಗಳನ್ನು ನೀರಿನಿಂದ ತೊಳೆಯುವುದು ಮತ್ತು ಕೈಗಳನ್ನು 
ಎಷ್ಟು ಸಲ ಸಾಧ್ಯವೋ ಅಷ್ಟು ಸಲ ಸೋಪಿನಿಂದ ತೊಳೆಯುವಂತಹ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳುವುದು 
ಒಳ್ಳೆಯದು. 

ಭಾರತೀಯರಿಗೆ ಕೋವಿಡ್‌-1೨ ರ ವಿರುದ್ಧ ಪ್ಪಲ್ಪ ಮಟ್ಟದ ಸಹಜ ರೋಗ ನಿರೋಧಕ ಶಕ್ತಿ ಇರಬಹುದು ಎಂಬ 
ಆರಂಭಕ ಪ್ರತಿಪಾದನೆಗಳು ತಪ್ಪೆಂದು ಸಾಜೀತಾಗಿದೆ. 

ಹಿರಿಯರು ಮತ್ತು ಸುಲಭವಾಗಿ ಸೋಂಕಿಗೆ ಒಳಗಾಗಬಹುದಾದ ಇತರರನ್ನು ನಾವು ಹಿಮ್ಮುಖ ಕ್ಲಾರಂಟ್ಯನ್‌ಗೆ 
ಒಳಪಡಿಸಿದರೆ ಆಗ ಸಾಮುದಾಯುಕ ರೋಗ ನಿರೋಧಕ ಶಕ್ತಿ ಬೆಳೆಯುವ ಸಹಜ ಪ್ರಕ್ರಿಯೆಯನ್ನು ನಮ್ಮ 
ಅನುಕೂಲಕ್ಕೆ ಬಳಸಿಕೊಳ್ಳಬಹುದು. ಮತ್ತು ಉಳದ ಜನರು ಕಛೇರಿಗಳಲ್ಲ ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲ 
ಸೂಕ್ತವಾದ ಉಪಶಮನ ಕ್ರಮಗಳನ್ನು ಕೈಗೊಂಡು ಕೆಲಸಕ್ಕೆ ಮರಳಬಹುದು. 


ಐ ವಂಡರ್‌... ರೀಡಿಸ್ಕವರಿಂಗ್‌ ಸ್ಲೂಲ್‌ ಸೈನ್‌ | ಜನವರಿ 2021 | 111 


ಅಪ್ಪಣಿ: 


1  ಡಾ.ಜ. ತಂಗವೇಲ್‌, ಡಾ.ಜಯಪ್ರಕಾಶ್‌ ಮುಅಯುಲ್‌ ಮತ್ತು ಅನೂಪ್‌ ಜಯಸ್ವಾಲ್‌ ಅವರುಗಳು ಬರೆದಿರುವ 'ಅಂಡರ್‌ಸ್ಟ್ಯಾಂಡಿಂಗ್‌ ದಿ ಪ್ಯಾಂಡಮಿಕ್‌ 
ಕೋವಿಡ್‌-19 ಎಂಬ ಮುಕ್ತವಾಗಿ ಲಭ್ಯವಿರುವ ಪುಸ್ತಕದಲ್ಲ (ಓಪನ್‌-ಆಕ್ಷೆಸ್‌ ಬುಕ್‌ಲೆಟ್‌) ಈ ಪ್ರಶ್ನೆಗಳು ಮತ್ತು ಪ್ರತಿಕ್ರಿಯೆಗಳನ್ನು ಮೊದಲು 
ಪ್ರಕಟಸಲಾಗಿತ್ತು. 

2. ಲೇಖನದ ಶಿರ್ಷಿಕೆಯ ಹಿನ್ನೆಲೆಯಲ್ಲ ಬಳಸಿರುವ ಚಿತ್ರದ ಮೂಲ: 
https://en.wikipedia.org/wiki.org/wiki/File:Safe_Newspaper_vendor_coronavirus.jpg. 


ಕೃಪೆ: ವೈಕುಂಡ ರಾಜಾ, ವಿಕಿಮೀಡಿಯಾ ಕಾಮನ್ಸ್‌. ಲೈಸೆನ್‌ (ಪರವಾನಿಗಿ): CC-BY-SA 


ಜ. ತಂಗವೇಲ್‌ ಅವರು, ಸಾಂಕ್ರಾಮಿಕ ರೋಗಶಾಸ್ತದ ಸಹಾಯಕ ಪ್ರಾಧ್ಯಾಪಕರು. ಎನ್ನೈರನ್‌ಮೆಂಬ್‌ ಹೆಲ್ತ್‌ ಎಂಜನಿಯರಿಂಗ್‌ ವಿಭಾಗ. ಫ್ಯಾಕಲ್ಪ ಆಫ್‌ ಪಜ್ಹಕ್‌ ಹೆಲ್ತ್‌, ಶ್ರೀ ರಾಮಚಂದ್ರ 
ಇನ್ಸ್‌ಟಟ್ಯೂಟ್‌ ಆಫ್‌ ಹೈಯರ್‌ ಎಜುಕೇಷನ್‌ ಅಂಡ್‌ ರಿಸರ್ಚ್‌. ಡೀಮ್ತ್‌ ಯೂನಿವರ್ಸಿಟ. ಚೆನ್ನೈ. ತಮಿಳುನಾಡು, 


ಜಯಪ್ರಕಾಶ್‌ ಮುಅಯುಲ್‌ ಅವರು ತಮಿಳುನಾಡಿನ ಕಮ್ಯುನಿಟ ಹೆಲ್ತ್‌ ವಿಭಾಗದ ಸಾಂಕ್ರಾಮಿಕ ರೋಗಶಾಸ್ತ್ರದ ಪ್ರಾಧ್ಯಾಪಕರಾಗಿ ಹಾಗೂ ವೆಲ್ಲೂರಿನ ಕ್ರಿಶ್ಚಿಯನ್‌ ಮೆಡಿಕಲ್‌ ಕಾಲೇಜನ (ಸಿ 
ಎಂ ಸಿ) ಪ್ರಾಚಾರ್ಯರಾಗಿ ನಿವೃತ್ತರಾಗಿದ್ದಾರೆ. 


ಅನೂಪ್‌ ಜೈಸ್ಟಾಲ್‌ ಅವರು ತಮಿಳುನಾಡಿನ ಚೆನ್ನೈನಲ್ಲರುವ. ಥಿಯೋಸಪಫಿಕಲ್‌ ಸೊಸೈೆಟಯ ಥಿಯೋಸಫಿ ಸೈನ್ಸ್‌ ಸೆಂಟರ್‌ನಲ್ತ ಕಾರ್ಯದರ್ಶಿಯಾಗಿ ಕೆಲಸ ಮಾಡುತ್ತಿದ್ದಾರೆ. 


ಅನುವಾದ: ಎಚ್‌ ಜ ಜಯಲಕ್ಷ್ಮಿ | ಪರಿಶೀಲನೆ: ಎಸ್‌ ವಿ ಮಂಜುನಾಥ್‌ 


112 ' ೫ ಪಂಡ್‌... ರೀಡಿಸ್ಕವರಿಂಗ್‌ ಸ್ಥೂಲ ಸೈನ್ಹ್‌! ಜನವರಿ 2021 


